ಕರ್ನಾಟಕ ವಿಧಾನ ಪರಿಷತ್ತು 


ತಿಂಗಳಲ್ಲಿ ಕೊರೊನ ಸೋಂಕಿನ ಎರಡನೇ 
ಅಲೆ ಹರಡುವ ಮಾಹಿತಿಯು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ, 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1285 
ಮಾನ್ಯ ವಿಧಾನ ಪರಿಷತ್‌ ಸದಸ್ಯರ ಹೆಸರು ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
” ಉತ್ತರಿಸಬೇಕಾದ ದಿನಾಂಕ 15-03-2021 
ಉತ್ತರಿಸುವ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 
ಕ್ರ ಪ್ರಶ್ನ ಉತ್ತರ 
ಸಂ. 
ಅ | ರಾಜ್ಯದಲ್ಲಿ ಮುಂದಿನ ಮಾರ್ಚ್‌ ಮತ್ತು ಏಪ್ರಿಲ್‌ | ಬಂದಿದೆ, 


ಕೊರೋನಾ ಎರಡನೇ ಅಲೆಯನ್ನು ತಡೆಗಟ್ಟುವ ಸಂಬಂಧ ಕೈಗೊಂಡಿರುವ 


ಆ | ಹಾಗಿದ್ದಲ್ಲಿ, ಎರಡನೇ ಅಲೆಯನ್ನು ತಡೆಗಟ್ಟುವ 
ಸಂಬಂಧ ಕೈಗೊಂಡಿರುವ ಮುಂಜಾಗ್ರತಾ ಮುಂಜಾಗ್ರತಾ ಕ್ರಮಗಳು ಈ ಕೆಳಕಂಡಂತಿವೆ. 
ಕ್ರಮಗಳೇನು; (ವಿವರ ಒದಗಿಸುವುದು) 1. RTPCR ಪರೀಕ್ಷೆಗಳನ್ನು ಹೆಚ್ಚಿಸುವುದು, 
2.ಕೇರಳ ಮತಷ್ಟು ಮಹಾರಾಷ್ಟ್ರದಿಂದ" ಬರುವವರಿಗೆ ಕೋವಿಡ್‌-9 ಪರೀಕ್ಷೆ: 
ಮಾಡಿಸುವುದನ್ನು ಕಡ್ಡಾಯಗೊಳಿಸುವುದು. 
3.ಮಾಸ್ಕ್‌ ಧರಿಸದೇ ಇರುವವರಿಗೆ ನಗರ ಪ್ರದೇಶಗಳಲ್ಲಿ ರೂ.200/- ಮತ್ತು 
- ಗ್ರಾಮಾಂತರ ಪ್ರದೇಶಗಳಲ್ಲಿ ರೂ. 100/- ದಂಡವನ್ನು ವಿಧಿಸಲಾಗುತ್ತಿದೆ. 
4.ವಿವಿಧ ಸಮಾರಂಭಗಳು ಹಾಗೂ ಆಚರಣೆಗಳ ಸಂದರ್ಭಗಳಲ್ಲಿ ನಿಗದಿಪಡಿಸಿದ 
, ಸಂಖ್ಯೆಯನ್ನು ಮೀರದಂತೆ ಸಾರ್ವಜನಿಕರಿಗೆ ಭಾಗವಹಿಸಲು ಸೂಚನೆಗಳನ್ನು 
ನೀಡಲಾಗಿದೆ. (ವಿವರವನ್ನು ಅನುಬಂಧದಲ್ಲಿ -1ರಲ್ಲಿ ನೀಡಲಾಗಿದೆ). 
ಇ ಈ ಸಂಬಂಧ ಸರ್ಕಾರವು ತಜ್ಞರ ಕೊರೋನಾ ಎರಡನೇ ಅಲೆಯನ್ನು ತಡೆಗಟ್ಟು ವ ಸಂಬಂಧ ತಜ್ಞರ ಸಮಿತಿಯನ್ನು 
ಸಮಿತಿಯನ್ನು ರಚೆಸಿದೆಯೇ; (ಮಾಹಿತಿ | ರಚಿಸಿಲಾಗಿದೆ. (ವಿವರವನ್ನು ಅನುಬಂಧದಲ್ಲಿ-2ರಲ್ಲಿ ನೀಡಲಾಗಿದೆ). 
ನೀಡುವುದು) | 
ಈ | ಮಂಡ್ಯ ಜಿಲ್ಲೆ ವ್ಯಾಪ್ತಿಯಲ್ಲಿ ಕೋವಿಡ್‌-19 ಮಂಡ್ಯ ಜಿಲ್ಲೆ ವ್ಯಾಪ್ತಿಯಲ್ಲಿ ಕೋವಿಡ್‌-19 ಸಂಬಂಧ ಇಲ್ಲಿಯವರೆಗೆ ಖರ್ಚು 


ಸಂಬಂಧ ಇಲ್ಲಿಯವರೆಗೆ ಖರ್ಚು ಮಾಡಲಾದ 


ಮಾಡಲಾದ ಹಾಲ್ಲೂಕುವಾರು ಮೊತ್ತದ ವಿವರ ಈ ಕೆಳಕಂಡಂತಿದೆ. - 


ಮೊತ್ತವೆಷ್ಟು? (ತಾಲ್ಲೂಕುವಾರು ಸಂಪೂರ್ಣ SL Name of the institue | Ob Exp Balance 
” No release 
ಮಾಹಿತಿ ನೀಡುವುದು) 1 KR Pete Taluk 250000 [131900 | 118100 
2 Maddur 250000 249149 |851 
3. | Mandya 300000 214035 | 85965 
4 Malavalli 300000 299840 |160 
5 SR Patna | 150000 150665 | -655 
6 P Pura 150000 150000 [0 
7 Nagamangala 250000 187788 62212 
District Level 5350000 | 3005916 | 2344084 
7000000 14389283 2610717 
ಆಕುಕ 38 ಎಸ್‌ ಎಂಎಂ 2021 - 
. ¥ W, 
ಆ ad Wa 
_ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ವೈದ್ಯಕೀಯ ಶಿಕ್ಷಣ ಸಚಿವರು 


ಅನುಬಂಧ-1 


ಸಮಾರಂಭಗಳು / ಆಚರಣಿಗಳು 


ಅವಕಾಶ 
ನೀಡಬಹುದಾದ 


"ಸಾರ್ವಜನಿಕರ ಸಂಖ್ಯೆ 


ಷರಾ 


1. ಸಾಮಾಜಕ ಆಚರಣಿಗಳು / 


.1 ಭಾರತ .ಸರ್ಕಾರದ ಮಾರ್ಗಸೂಚಿಯಂತೆ 3.25 


ಸಮಾರಂಭಗಳು sq.meter per person ಮಾನದಂಡವನ್ನು 
ಪಾಆಅಸುವುದು ಕಡ್ಡಾಯವಾಗಿರುತ್ತದೆ. 
* ಮದುವೆ" 500 ಮೀರದಂತ | ತೆರೆದ ಪ್ರದೇಶಗಳು | 
' 200 ಖೀರದಂತೆ ಸಭಾಂಗಣಗಳು /``ಹಾಲ್‌ಗಳು ಇತ್ಯಾದಿ 
: | ಮುಚ್ಚಿದ ಪ್ರದೇಶಗಳು 
* ಜನ್ಯದಿನ ಹಾಗೂ ಇತರ | 100 ಮೀರದಂತೆ [ತೆರೆದ ಪ್ರದೇಶಗಳು . 
ಆಚರಣೆಗಳು 50 ಮೀರದಂತೆ ಸಭಾಂಗಣಗಳು / ಹಾಲ್‌ಗಳು , ಇತ್ಯಾದಿ 
ಮುಚ್ಚಿದ ಪ್ರದೇಶಗಳು 
* ನಿಧನ / ಶವಸಂಸ್ಥಾರ | 100 ಖೀರದಂತೆ | ತೆರೆದ ಪ್ರದೇಶಗಳು 
' . ಸಭಾಂಗಣಗಳು / ಹಾಲ್‌ಗಳು , ಇತಾದಿ 
ಮೀರದ ನಭಾಂ i) 
೨೦ ಮೀರದಂತೆ | ಮುಚ್ಚಿದ ಪದೇಶಗಳು 
* ಅಂತ್ಯ ಕ್ರಿಯೆ | 50 ಮೀರದಂತೆ 
(Cremation/burial)} 
* ಇತರೆ ಸಮಾರಂಭಗಳು | 100 ಮೀರದಂತೆ ಹಾಲ್‌ನ ವಿಸ್ತೀರ್ಣಕ್ಷೆ ಅನುಗುಣವಾಗಿ 
2. ಧಾರ್ಮಿಕ ಆಚರಣೆಗಳು /| 500 ಮೀರದಂತೆ [ತೆರೆದ ಪ್ರದೇಶಗಳು 
ಸಮಾರಂಭಗಳು _ 
3. ರಾಜಕೀಯ ಆಚರಣಿಗಳು /.| 500 ಮೀರದಂತ [ತೆರೆದ ಪ್ರದೇಶಗಳು 


ಸಮಾರಂಭಗಳು 


೧ 86 ಈಸುಣೆ- ಓನುಬಂಧು-2- Jas 
pe ಇ 1 


LANA 


GOVERNMENT OF KARNATAKA 


i \ 
No, HFW 102 ACS 2020 Karnataka Government Secretaria! 
Vikas Soudhe 
Bengaluru, dated: 13.04.2020 - 
ORDER 


The following Commitiee is constituted to analyse COVID 
| 4 dat 
advice Government on interventions to be taken : ಸ I 


[AO TOMK. Sudarshan, Public Health Expert Chairman 
2. Dr.Giridhar Babu, PHFI Epidemiologist ) Member 
3 Dr.V. Ravi / Dr.Anita - Virologist, NIMHANS Member 
4] Dr.Pradeep./ Dr Gurura), Epidemiologist, NIMHANS Member 1 
5. | Dr.K.Ravi, HOD Medicine BMCRI / DrSraefi Bhushan, | Member 
Puimonologist, BMCRI 


6. ] Dr.Prakash, JD, CMD, Director of HFW Services Member Secretary 


Important functions ofthe Committee are as follows : 
(0) To study the epidemiology of Corona cases idbaiisd in the State; 
(ii) To ascertain how different patients have got infected, 
(iii) Suggest administrative measures for breaking chain and maintain distancing; 


(iv) To analyse the freatment given to different patients and suggest any change 


modification required; 
ifm 
(Jawgid Akhtar) 


Additional Chief Secretary to Govi. 
Health and Family Welfare Depariment and 
Medical Education Department 


Dr.M.K. Sudarshan, Public Health Exper, Bengaluru. 

Dr Giridhar Babu, PHFI Epidemiologist, Bengaluru 

Dr\. Ravi / Dr.Anita - Virologist, NIMHANS 

Dr.Pradeep 1 Dr. Gururaj, Epidemiologist, NIMHANS 

pr.K.Ravi, HOD Medicine BMCRI / Dr.Shashi Bhushan, Pulmonologist, BMCRI 


pr.Prakash, JD, CMD, Director of HFW Services 


DokheoN= 


Copy to: 
1. PS to Chief Secretary to GOK 
.2. Commissioner, HFW Services, 
3. MD, NRHM, Bengaluru. 
4. Director of Medical Education. 


